ಕರ್ನಾಟಕ ವಿಧಾನ ಪರಿಷತು 


(ತಾಲ್ಲೂಕುವಾರು . ವಿವರ ನೀಡುವುದು.) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 702 
ಸದಸ್ಯರ ಹೆಸರು ಶ್ರೀ ದಿನೇಶ್‌ ಗೂಳಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಷೇತು 
ಉತ್ತರಿಸುವ ದಿನಾಂಕ 22/02/2022 
ಉತ್ತರಿಸುವ ಸಚಿವರು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 
ಅಭಿವೃದಿ ವಿಕಲಚೇತನರ ಹಾಗೂ ಹಿರಿಯ ನಾಗಕರ 
ಸಬಲೀಕರಣ ಸಚಿವರು. 
ಕ್ರ ಪಕ್ನೆ ಉತ್ತರ 
ಸಂ. : 
ಅ. [ಮೆಂಡ್ಯ ಜಿಲ್ಲೆಯಲ್ಲಿ "ಎಷ್ಟು ಅಂಗನವಾಡಿ | ಮಂಡ್ಯ ' ಜಿಲ್ಲೆಯಲ್ಲಿ ಒಟ್ಟು 2546 ಅಂಗನವಾಡಿ ಕೇಂದಗಳಿವೆ. 
ಕೇಂದ್ರಗಳಿವೆ? (ತಾಲ್ಲೂಕುವಾರು ವಿವರ re fs ol 
ಣಾ ತಾಲ್ಲೂಕುವಾರು ವಿವರ ಈ ಕಳಗಿನಂಶಿದ. 
ನೀಡುವುದು) 
ಕ್ರ ತಾಲ್ಲೂಕು ಅಂ.ಕೇಂದ್ರಗಳ 
ಸಂ. ಸಂಖ್ಯೆ 
1 ಶ್ರೀರಂಗಪಟ್ಟಣ 221 
2 ಪಾಂಡವಪುರ 266 
3 ನಾಗಮಂಗಲ 366 
| 4 ಮಳವಳ್ಳಿ 381. 
$ ಮದ್ದೂರು 408 
6 ಮಂಡ್ಯ 506 
7 ಕೆ.ಆರ್‌.ಪೇಟೆ 398 
ಒಟ್ಟು 2346 
ಆ. | ಅಂಗನವಾಡಿ ಮಕ್ಕಳಿಗೆ ಪ್ರತಿನಿತ್ಯ ಯಾವ | ಮಂಡ್ಯ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳ ಮಕ್ಕಳಿಗೆ 
ಆಹಾರ ಮತ್ತು ತಿಂಡಿಗಳನ್ನು ನೀಡಲಾಗುತ್ತಿದೆ: | ವಿತರಿಸುತ್ತಿರುವ ಆಹಾರ ಪದಾರ್ಥಗಳ ವಿವರವನ್ನು 
ಅನುಬಂಧದಲ್ಲಿ ಒದಗಿಸಿದೆ. 
ಇ. | ಅಂಗನವಾಡಿ ಕೇಂದ್ರಗಳಿಗೆ ನೀಡಲಾಗುತ್ತಿರುವ ಅಂಗನವಾಡಿ ಕೇಂದಗಳಿಗೆ ನೀಡಲಾಗುತ್ತಿರುವ ಬೇಳೆ ಕಾಳುಗಳು 
- ಬೇಳೆಕಾಳು ಕಳಪೆ ಗುಣಮಟ್ಟದಿಂದ | ಕಳಪೆ ಗುಣಮಟ್ಟದಿಂದ" ಕೂಡಿರುವ ಬಗ್ಗೆ ಸರ್ಕಾರದ ಗಮನಕ್ಕೆ 
ಕೂಡಿರುವುದು ಸರ್ಕಾರದ ಗಮನಕ್ಕೆ | ಬಂದಿರುವುದಿಲ್ಲ. 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ 
ಕ್ರಮವೇನು: 
ಜಿಲ್ಲೆಯಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಆಹಾರ | ಮಂಡ್ಯ ಜಿಲ್ಲೆಯ" ಅಂಗನವಾಡಿ `ಕಂದ್ರಗಳಗ ಅಗತ್ಯವಿರುವ 
ಈ. | ಪದಾರ್ಥಗಳನ್ನು ವಿತರಿಸುತ್ತಿರುವ | ಪೂರಕ ಪೌಷ್ಠಿಕ ಆಹಾರವನ್ನು ಮಹಿಳಾ ಪೂರಕ ಪೌಷ್ಠಿಕ ಆಹಾರ 
ಗುತ್ತಿಗೆದಾರರು ಯಾರು 9 ಉತ್ಸಾದನಾ ಮತ್ತು ತರಬೇತಿ ಕೇಂದ್ರಗಳು ಸರಬರಾಜು 


ಮಾಡುತ್ತಿವೆ. 


pe 


ವಿವರ ಈ ಕೆಳಗಿನಂತಿದೆ. [3 
ಕ್ರ ತಾಲ್ಲೂಕು / ಮಂಡ್ಯ ಜಿಲ್ಲೆಯೆ ಅಂಗನೆವಾಡಿ 
ಸಂ. ಯೋಜನೆ ಕೇಂದ್ರಗಳಿಗೆ ಆಹಾರ ಪದಾರ್ಥಗಳನ್ನು 
ವಿತರಿಸುತ್ತಿರುವ ಎಂ.ಎಸ್‌.ಪಿ.ಟೆ.ಸಿ. ಗಳ 
ವಿವರ 
ಮದ್ದೂರು ಮದ್ದೂರು ಮತ್ತು ನಾಗಮಂಗಲ 
1 ಎಂ.ಎಸ್‌.ಪಿ.ಟಿ.ಸಿ., ಚಾಮನಹಳ್ಳಿ, 
ನಾಗಮಂಗಲ ೫ 
ef ಮದ್ದೂರು ತಾಲ್ಲೂಕು. 
ಪಾಂಡವಪುರ ಪಾಂಡವಪುರ ಮತ್ತು ಕ.ಆರ್‌.ಪೇಟೆ 
2 ತಾಲ್ಲೂಕು ಎಂ.ಎಸ್‌.ಪಿ.ಟಿ.ಸಿ., 
ಕೆ.ಆರ್‌.ಪೇಟೆ ವಾ 
ಪಾಂಡವಪುರ ತಾಲ್ಲೂಕು 
ಮಳವಳ್ಳಿ 1 ಮಳವಳ್ಳಿ ಮತ್ತು ಶ್ರೀರಂಗಪೆಟ್ಟಣ 
3 MSE ತಾಲ್ಲೂಕು ಎಂ.ಎಸ್‌.ಪಿ.ಟಿ.ಸಿ., 
5೦ KN ನಿ 
ಹ ರ ಮಳವಳ್ಳಿ ತಾಲ್ಲೂಕು 
ಮಂಡ್ಯ ಮಂಡ್ಯ ಮೆತ್ತು ದುದ್ದ "ಯೋಜನೆ 
- 4 ದುದ ಎಂ.ಎಸ್‌.ಪಿ.ಟಿ.ಸಿ., ಹಳೇಬೂದನೂರು, 
| ಮಂಡ್ಯ ತಾಲ್ಲೂಕು. 


ಸಂಖ್ಯೆ: ಮಮಇ 47 ಐಸಿಡಿ 2022 


p} 


ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ದಿ ವಿಕಲಚೇತನರ ಹಾಗೂ' 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಇ 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ದಿನೇಶ್‌ ಗೂಳಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ರವರ 


ಮಂಡ್ಯ ಜಿಲ್ಲೆಯ ಅಂಗನವಾಡಿ ಕೇಂದ್ರದಲ್ಲಿನ 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಒಂದು ತಿಂಗಳಿಗೆ ಮನೆಗೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 702 ಕ್ಕೆ ಒದಗಿಸಲಾದ ಅನುಬಂಧ 


sk kk 


ವಿತರಿಸುವ ಪೂರಕ ಪೌಷ್ಠಿಕ ಆಹಾರದ ವಿವರ. 


ಕ್ರ "ಆಹಾರ ಪದಾರ್ಥ್ಧಗಘ ಒಟ್ಟು ಪ್ರಮಾಣ 
ಸಂ. (ಗಾಂ. 'ಗಳಲ್ಲಿ) 
1 ಹಾ 375 ಗಾಲ 
2 ಸಕ್ಕರೆ 250 ಗ್ರಾಂ. 
3 ಪುಷ್ಠಿ ನ್ಯೂಟಿಮಿಕ್ಸ್‌ 1 ಕೆಜಿ 


' ಮಂಡ್ಯ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಲ್ಲಿ 3 ವರ್ಷದಿಂಡ 6 ವರ್ಷದ ಮಕ್ಕಳಿಗೆ ಕೇಂದ್ರದಲ್ಲಿ ವಿತರಿಸುತ್ತಿರುವ 


ಪೂರಕ ಪೌಷ್ಠಿಕ ಆಹಾರದ ವಿವರ. 


ಕ್ರ ಆಹಾರ ಪಬಾರ್ಥೆಗಳು ಊಟ / ತಿಂಡಿಯ ಪಮಾಣ ಗ್ರಾಂ. ಗಳಲ್ಲಿ 

ಸಂ. ವಿವರ (ಪ್ರತಿ, ದಿನಕ್ಕೆ / ಪ್ರತಿ 
ಫಲಾನುಭವಿಗೆ) 

1 ಕಡ್ಲೆಕಾಯಿ ಬೀಜ KET 

7ನ ಬೆಳಗಿನ ತಿಂಡಿ ಚಿಕ್ಕಿ 7 

3 ಅಕ್ಕಿ 120 

4 ತೊಗರಿಬೇಳೆ 30 

5 ಹಸರುಕಾಳು 30 

6 ಸಾಂಬಾರು ಪುಡಿ ಮಧ್ಯಾಹ್ನದ ಉಪಹಾರ 02 

7 ಎಣ್ಷೆ ಅನ್ನ, ಸಾಂಬಾರ್‌ 02 

8 ಉಪ್ಪು 01 

9 ತರಕಾರಿ 0.75 

10 ಮೊಟ್ಟೆ - 01 
(ವಾಠಕ್ಕೆ 2 ದಿನ, 

1 (ಹಾಲಿನ ಪುಡಿ — 150 ಎಂ.ಎಲ್‌. 
(ವಾರಕ್ಕೆ 5 ದಿನ) 

12 ಸಕ್ಕರೆ — 10 


ವಾರದಲ್ಲಿ 3 ದಿನ ಹೆಸರುಕಾಳು ತರಕಾರಿ 


ತರಕಾರಿ ಮಿಶ್ರಿತ ಅನ್ನಸಾಂಬಾರ್‌ ವಿತರಿಸಲಾಗುತ್ತಿದೆ. 


EY 


py 


ಮಿಶ್ರಿತ ಅನ್ನಸಾಂಬಾರ್‌ ಮತ್ತು 3 ದಿನ ತೊಗರಿಬೇಳೆ 


